ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 699 
2. ಸದಸ್ಯರ ಹೆಸರು ಶ್ರೀ ಕೆ.ಟಿ.ಶ್ರೀಕಂಠೇಗೌಡ 
3. ಉತ್ತರಿಸಬೇಕಾದ ದಿನಾಂಕ 12-03-2020 
4. ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
3 
ಸೆ ಪ್ರಶ್ನೆಗಳು ಉತ್ತರಗಳು 
ಅ [ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು, [ಕೊಪ್ಪ ಕೆರೆಯು 527 ಎಕರೆ ವಿಸ್ತೀರ್ಣವನ್ನು 
ಕೊಪ್ಪ ಗ್ರಾಮದ ಕೆರೆಯ ಒಟ್ಟು ವಿಸ್ಪಿರ್ಣ ಹೊಂದಿರುತ್ತದೆ. 
ಎಷ್ಟು 
ಆ |ಸದರಿ ಕೆರೆಯು ಎಷ್ಟು | ಕೆರೆಯ ಒತ್ತುವರಿ ವಿಸ್ತೀರ್ಣವನ್ನು ಅಂದಾಜಿಸಲು ಸರ್ಮೆ 
ಒತ್ತುವರಿಯಾಗಿದೆ; (ವಿವರ ಕಾರ್ಯವನ್ನು ಕೈಗೊಳ್ಳಲು ಕಮ ಔಹಿಸ ಸಲಾಗುತ್ತಿದ್ದು, ಸರ್ವೆ 
ನೀಡುವುದು) ಕಾರ್ಯ ಘಗಿದ ಸಂತರ ಒತ್ತುವರಿಯನ್ನು 
— ತೆರವುಗೊಳಿಸಲು ಸೂಕ್ತ ಕಮ ಜರುಗಿಸಲಾಗುವುದು. 
ಇ |ಈ ಕೆರೆಯ ಒತ್ತುವರಿ ತೆರವುಗೊಳಿಸಿ ps 


ಹೊಳು ತೆಗೆಯಲು 
ಸರ್ಕಾರಕ್ಕೆಗೊಂಡಿರುವ ಕ್ರಮಗಳೇನು; 


2018-19 ನೇ ಸಾಲಿನಲ್ಲಿ ಕೆರೆಯಲ್ಲಿನ ಭಾಗಶಃ ಹೂಳನ್ನು 
ಅಂದರೆ ಸುಮಾರು 93261.66 ಕ್ಕೂಬಿಕ್‌ ಮೀಟರ್‌ನಷ್ಟು 
ತೆಗೆಯಲಾಗಿರುತ್ತದೆ. 


ಈ [ಒಟ್ಟಾರೆ ರಾಜ್ಯದಲ್ಲಿನ ಕೆರೆಗಳ ಒತ್ತುವರಿ 


ತೆರವಿಗೆ ಸರ್ಕಾರ ಕೈಗೊಂಡ 


ಕ್ರಮಗಳೇನು? 


ರಾಜ್ಯದಲ್ಲಿನ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಯಲ್ಲಿ 
1627 ಕೆರೆಗಳಿದ್ದು, ಅವುಗಳ ಪೈಕಿ 91 ಕೆರೆಗಳ ಸುಮಾರು 
747 ಎಕರೆ ಒತ್ತುವರಿಯಾಗಿದ್ದು, 603 ಎಕರೆ ಒತ್ತುವರಿ 


ಪ್ರದೇಶವನ್ನು ತೆರವು ಮಾಡಲಾಗಿದೆ ಹಾಗೂ ಉಳಿದ 
ಒತ್ತುವರಿಯನ್ನು ತೆರವುಗೊಳಿಸಲು ಸೂಕ್ತ ಕ್ರಮ 
ಜರುಗಿಸಲಾಗುವುದು. 


ಸಂಖ್ಬೆ:ಜಸಂಇ 44 ಎನ್‌ಎಲ್‌ಎ 2020 


ಕ 
a 


pp 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


